ಕರ್ನಾಟಕ ವಿಧಾನ ಪರಿಷತ್ತು 


ಪಕೆ ಸ 
ಪ್ರಶ್ನೆ ಸಂಖ್ಯೆ 


ಚುಕ್ಕೆ ಗುರುತಿಲ್ಲದ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


793 (1054) 
ಶ್ರೀ. ಕೆ. ಪ್ರತಾಪಚಂದ್ರ ಶೆಟ್ಟ 


10.08.2021 
ಸಮಾಜ ಕಲ್ಯಾಣ ಸಚಿವರು. 


[4 


ಷಿ 
[°] 


[21 
| 


ಉತ್ತರ 


ಉಡುಪಿ ಜಲ್ಲೆಯಲ್ಲ 
ಇಲಾಖೆಗೆ ಸಂಬಂಧಿಸಿದ 
ಬಳಕೆಯಲ್ಪಲ್ಲದ ಹಾಫ್ಟೆಲ್‌ 
ವಸತಿಶಾಲೆಗಳ ಸಂಖ್ಯೆ ಎಷ್ಟು: ಅವು 
ಯಾವುವು: (ತಾಲ್ಲೂಕುವಾರು ಮಾಹಿತಿ 
ನೀಡುವುದು) 


ಸಮಾಜ ಕಲ್ಯಾಣ 


ಉಡುಪಿ ಜಲ್ಲೆಯಲ್ಲ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ 
ಬಳಕೆಯಲ್ಲ ಇಲ್ಲದ ಹಾಸ್ಟೆಲ್‌ ಮತ್ತು ವಸತಿ ಶಾಲೆಗಳು (1 ರಿಂದ ರಸೇ 
ತರಗತಿ) ಯಾವುದೂ ಇರುವುದಿಲ್ಲ. 

ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಉಡುಪಿ 
ಜಲ್ಲೆ. ಹೆಬ್ರ ತಾಲ್ಲೂಕು, ಆರ್ಡಿ ಗ್ರಾಮದಣ್ಲ 19೨೭ ರಣ್ಲ ಅಶ್ರಮ 
ಶಾಲೆಯನ್ನು ಪ್ರಾರಂಭಸಲಾಗಿದ್ದು, ಸದರಿ ಅಶ್ರಮ ಶಾಲೆಯನ್ನು 
ವಿದ್ಯಾರ್ಥಿಗಳ ದಾಬಲಾತಿ ಸಂಖ್ಯೆ ಕಡಿಮೆಯಾದ್ದರಿಂದ 2೦೦7-೦8ಸೇ 
ಸಾಅನಲ್ಲ ಮುಚ್ಚಲಾಗಿರುತ್ತದೆ. 

ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವತಿಯಂದ ಉಡುಪಿ 
ಜಲ್ಲೆಯಲ್ಲ ಒಟ್ಟು ೦೨ ವಸತಿ ಶಾಲೆಗಳು ಕಾರ್ಯನಿರ್ಪಹಿಸುತ್ತಿವೆ. 
ಅವುಗಳಲ್ಲ ಬಳಕೆಯಲ್ಲಲ್ಲದ ಯಾವುದೇ ವಸತಿ 'ಶಾಲೆಗಳರುವುದಿಲ್ಲ. 


ಆ) 


ಉಡುಪಿ ಜಲ್ಲೆ ಹೆಬ್ರ ತಾಲ್ಲೂಕಿನ ಅಲ್ಲಾಡಿ 
ಗ್ರಾಮದ ಆರ್ಡಿಯಲ್ಲ ಸಮಾಜ ಕಲ್ಯಾಣ 
ಇಲಾಖೆಗೆ ಸೇರಿದ ಆಶ್ರಮ ಶಾಲೆಯನ್ನು 
ಯಾವಾಗ ಪ್ರಾರಂಭಸಲಾಯುತು: 
ಇಲ್ಲಿಯವರೆಗೆ ಆ ಶಾಲೆಗೆ ಯಾವ 
ಯಾವ ಉದ್ದೇಶಗಳಗೆ ಎಷ್ಟು ಅನುದಾನ 
ಜಡುಗಡೆ ಮಾಡಲಾಗಿದೆ: ಎಷ್ಟು ವೆಚ್ಚ 
ಮಾಡಲಾಗಿದೆ: (ವರ್ಷವಾರು ಮಾಹಿತಿ 
ನೀಡುವುದು) ಈ ಶಾಲೆಯನ್ನು 
ಯಾವಾಗ ಮುಚ್ಚಲಾಯಿತು: ಯಾವ 
ಕಾರಣಕ್ಲಾಗಿ ಮುಚ್ಚಲಾಲುತು: 


ಉಡುಪಿ ಜಲ್ಲೆ. ಹೆಬ್ರ ತಾಲ್ಲೂಕು ಅಲ್ಲಾಡಿ ಗ್ರಾಮದ ಆರ್ಡಿಯಲ್ಲ 
19೨2ರಲ್ಲ ಆಶ್ರಮ ಶಾಲೆಯನ್ನು ಪ್ರಾರಂಭಸಲಾಗಿರುತ್ತದೆ. ಈ ಆಶ್ರಮ 
ಶಾಲೆಗೆ ಪೇತನ ಹಾಗೂ ವೇತನೇತರ ಉದ್ದೇಶಗಳಗಾಗಿ ಒಟ್ಟು 
ರೂ.14,63,761/-ಗಳನ್ನು ಬಡುಗಡೆ ಮಾಡಿ ವೆಚ್ಚ ಮಾಡಲಾಗಿದೆ. 
ವರ್ಷವಾರು ಮಾಹಿತಿಯನ್ನು ಅನುಬಂಥದಲ್ಲ ಒದಗಿಸಿದೆ. ಸದರಿ ಆಶ್ರಮ 
ಶಾಲೆಯನ್ನು ವಿದ್ಯಾರ್ಥಿಗಳ ದಾಬಲಾತಿ ಸಂಖ್ಯೆ ಕಡಿಮೆಯಾಗಿದ್ದರಿಂದ 
20೦7-೦8ನೇ ಸಾಅನಲ್ಲ ಮುಚ್ಚಲಾಗಿರುತ್ತದೆ. 


ಇ) 


ಸದೆರಿ ಶಾಲೆ ಮುಚ್ಚಿದೆ ನೆಂತರೆ ಶಾಲೆಯ 
ನಿರ್ವಹಣೆಯನ್ನು ಇಲಾಖೆ ವತಿಯಿಂದ 


ಮಾಡಲಾಗಿದೆಯೇ: ಇಲದಿದ್ದಲ್ಲ 
ಕಾರಣವೇನು: ಸದರಿ ಶಾಲೆಯನ್ನು 
ಬೇರೆ ಉದ್ದೇಶಕ್ಕೆ ಐಳಸಲು ಇತರೆ 
ಇಲಾಖೆಗೆ ಹಸ್ತಾಂತರ 
ಮಾಡಲಾಗಿದೆಯೇ? 


ಸದರಿ ಆಶ್ರಮ ಶಾಲೆಯ ಕಟ್ಟಡ ಹಾಗೂ ಕುಡಿಯುವ ನೀರಿನ 
ಬಾವಿಯನ್ನು ಉಡುಪಿ ಜಲ್ಲೆ. ಹೆಬ್ರ ತಾಲ್ಲೂಕು ಪಂಚಾಯತಿಗೆ 
ಹಸ್ತಾಂತರಿಸಲು ಅನುಮತಿ ನೀಡಲಾಗಿರುತ್ತದೆ. ಆದರೆ ಕಟ್ಟಡವು 
ದುರಸ್ಳಿಯಲ್ಲರುವುದರಿಂದ ಕಟ್ಟಡ ಹಾಗೂ ಕುಡಿಯುವ ನೀರಿನ ಬಾವಿಯು 
ಪಂಚಾಯತ್‌ಗೆ ಅಗತ್ಯವಿಲ್ಲವೆಂದು ಪಂಚಾಯತ್‌ ಅಭವೃದಿ 
ಅಧಿಕಾರಿಯು ತಿಳಸಿರುತ್ತಾರೆ. ಪ್ರಸ್ತುತ ಆಶ್ರಮ ಶಾಲೆಯ ಕಟ್ಟಡವು 
ದುರಸ್ಳಿಯಣ್ಲರುವುದರಿಂದ ಇಲಾಖೆಯ ವಶದಲಟ್ತರುತ್ತದೆ. 


ಸಕಇ ೨3 ಪಕವಿ 2೦೭1 


* 


(ಈ. ಶ್ರೀಃ 
ಸಮಾಜ ಕಲ್ಯಾಣ ಸಚಿವರು. 


"ಚುಕ್ಕೆ ಗುರುತಿಲ್ಲದ ಪ್ರಸಂ:793 (1054) ಕ್ಕೆ ಅನುಬಂಧ 


ಅನುಬಂಥ 

ಕ್ರ.ಸ ವರ್ಷ ವೇತನ ವೇತನೇತರ ಹಿಟ್ಟು 
1 1992-೦3 [9] 7996 79೨೦6 

"2 1093-94 ೨ರಡಿ6 8ರ44 18080 
8 1994-೦5 14700 ೨ಡ72 24೦72 
4 1995-0೦6 26432 es} 37ರಂ8 
5 1296-97 18382 17304 35686 
[=] 1297-೦8 26144 23150 4೦೦2೨೦4 
7 1998-೨೨ 27856 4ರ886 73742 
8 1229-2000 28436 49917 78353 
[=] 20೦೦-೦1 5೦48೦ 72187 122617 
10 2001-02 73256 45006 "e262 
1 2002-08 80177 57800 137977 
12 2003-04 8ರತ2೦ 605೦೦ 14582೦ 
13 2004-0೦5 ೨೦4೭ರ 63425 153850೦ 
14 2೦೦5-0೦6 ಆರಡಂ4 65700 151024 
15 2006-07 8042೦ 80320 160740 
1s 2007-0೦8 78320 70400 148720 

775158 6886೦8 1463761 


ಹಿಟ್ಟು 
ಆ 


